ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 2೭೦೨ (18೦2) 
2 ಸದಸ್ಯರ ಹೆಸರು : ಶ್ರೀ. ಅರವಿಂದ ಕುಮಾರ್‌ ಅರಳ 

(ವಿಧಾನ ಸಭೆಯಿಂದ ಚುನಾಲುತರಾದವರು) 
3 ಉತ್ತರಿಸಬೇಕಾದ ದಿನಾಂಕ ; 15-03-2022 


4 ಉತ್ತರಿಸುವ ಸಚಿವರು 


ನಗರಾಭವೃದ್ಧಿ ಸಚಿವರು 


[- ಉತ್ತರ | |] 


2016-17ರ ಅವಧಿಯವರೆಗೆ 
ಚಾಲಸೆಯಲ್ಲಿದ್ದ ಜನವಾಡ 
ಫಿಲ್ಕರ್‌ನಿಂದ ನೀರು ಸರಬರಾಜು 
ಹಠಾತ್‌ ಸೈಗಿತಗೊಳಿಸಿರುವ 
ಹಿನ್ನೆಲೆಯಲ್ಲಿ ಈ ಸಮಸ್ಯೆ 
ಎದುರಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಆ) 


ಈ ಯೋಜನೆ 
ಸ್ಮಗಿತಗೊಳಿಸಿರುವುದರಿಂದ 

ಬೀದರ್‌ ನಗರದ ಹಳೆ ನಗರಕ್ಕೆ 
ತೊಂದರೆಯಾಗುತ್ತಿರುವುದು 

ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ; ಬಂದಿದಲ್ಲಿ 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 


ತ್ರ. ಲ್ಪ 
HN 
ಬೀದರ್‌ ನಗರದ ವಾಸಾ 
ಸಮರ್ಪಕವಾಗಿ ಕುಡಿಯುವ 
ನೀರನ್ನು ಪೂರೈಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆಳಿ; 


ಬಷ್ಟಿನ್‌ ಅಭಿವೃದ್ಧಿ ಬ್ಯಾಂಕ್‌ (ಎಡಿಬಿ) ನೆರವಿನ ಉತ್ತರ ಕರ್ನಾಟಕ ನಗರ 
ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮ (ಏನ್‌ಕೆಯುಎಸ್‌ಐಪಿ) ದಡಿ 
ಬೀದರ್‌ ನಗರಕ್ಕೆ ವಿನ್ಯಾಸದಂತೆ 4 ಎಂಎಲ್‌ಡಿ ಸಗಟು ನೀರು 
ಸರಬರಾಜು (2031 ರ ಜನಸಂಖ್ಯೆಯ ಬೇಡಿಕೆಗೆ ಅವಶ್ಯಕತೆ ಇರುತ್ತದೆ. 
ಮುಂಚೆ ಇದ್ದ ಮಾಂಜಾ ಜಲಾಶಯದ 16 ಎಂಎಲ್‌ಡಿ ನೀರಿನ 
ಮೂಲವನ್ನು ಪರಿಗಣಿಸಿ ಉಳಿದ 28 ಎಂಎಲ್‌ಡಿ ನೀರಿನ ಬೇಡಿಕೆಯ 
ಕಾರಾಂಜ ಜಲಾಶಯ ಮೂಲದಿಂದ ಪಂಪು ಮಾಡಲು ಯೊಜನೆಯನ್ನು 
ರೂಪಿಸಿ ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆ 2016 ರಲ್ಲಿ 
ಚಾಲನೆಗೊಳಿಸಲಾಗಿದೆ. 


ಆದರೆ, 2014ರ ಬೇಸಿಗೆಯಲ್ಲಿ ಮಾಂಜ್ರಾ ನದಿಯ ಮೂಲದಲ್ಲಿ ನೀರು 
ಬತ್ತಿಹೋದ ಕಾರಣ, ಈ ಮೂಲದಿಂದ ನೀರು ಸರಬರಾಜು ವ್ಯವಸ್ಥೆಯನ್ನು 
ಕರ್ನಾಟಿಕ ನಗರ ವೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯವರು ಸ್ಮಗಿತಗೊಳಿಸಿರುತ್ತಾರೆ. ಈ ಕಾರಣದಿಂದ ಸಗಟು ನೀರು 
ಸರಬರಾಜುವಿನಲ್ಲಿ ಕೊರತೆ ಉಂಟಾಗಿರುತ್ತದೆ. ' 


ಈಗೆ ಕಾರಾ೦ಂಜ ಜಲಾಶಯ ಮೂಲ ಒಂದರಿಂದಲೇ 28 ಎಂಎಲ್‌ಡಿ ಪಂಪ್‌ 
ಮಾಡಲು ಸಾಮರ್ಥ್ಯವಿದ್ದರೂ ವಿದ್ಯುತ್‌ ವ್ಯತ್ಯಯ ಹಾಗೂ ಕುಸಿದ ಪಂಪ್‌ 
ಕಾರ್ಯಕ್ಷಮತೆ ಕಾರಣಗಳಿಂದ ಹಾಲಿ 22 ರಿಂದ 23 ಎಂಎಲ್‌ಡಿ ನೀರನ್ನು 
ಬೀದರ್‌ ನಗರಕ್ಕೆ ಪಂಪ್‌ ಮಾಡಲಾಗುತ್ತಿದೆ. 


ಹಾಲಿ ಪಂಪು ಮಾಡುತ್ತಿರುವ 22 ರಿಂದ 23 ಎಂಎಲ್‌ಡಿ ನೀರನ್ನು ಬೀದರ್‌ 
ನಿವಾಸಿಗಳಿಗೆ 35 ವಾರ್ಡುಗಳ ಪೈಕಿ 2 ವಾರ್ಡುಗಳಾದ ಆಟೋನಗರ ಮತ್ತು 
ಅಂಬೇಡ್ಕರ್‌ ಕಾಲೋವಿಗಳಿಗೆ ಪ್ರತಿ ದಿನ 24 ಗಂಟೆ ಕುಡಿಯುವ ನೀರು 
ಪೂರೈಸುತ್ತಿದ್ದ, ಉಳಿದ 33 ವಾರ್ಡುಗಳಿಗೆ ದಿನ ಬಿಟ್ಟು ದಿನ ೭ 
ದಿನಕೊಮ್ಮೆ) 3 ರಿಂದ 4 ಗಂಟೆ ಕುಡಿಯುವ ನೀರು ಸರಬರಾಜು 
ಮಾಡಲಾಗುತ್ತಿದೆ. 


ಸಗಟು ನೀರಿನ ಕೊರತೆಯಿಂದ ನೀರು ಪೂರೈಕೆಯಲ್ಲಿ 
ವ್ಯತ್ಯಯವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಬೀದರ್‌ ಹಳೆ ನಗರದ ಬಾಗಕ್ಕೆ ಹಾಲಿ ಚಾಲ್ಲಿಯಲ್ಲಿರುವ ಕಾರಾಂಜ 
ಜಲಾಶಯದ ಮೂಲದಿಂದಲೇ ಸರಬರಾಜು ಉತ್ತಮಪಡಿಸಲು ಹಾಲಿ 
ವ್ಯವಸ್ಥೆಯ 5&ೀಣವಾಗಿರುವ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ 
ಹೆಚ್ಚಿಸಲು ನಗರಸಭೆಯಿಂದ ರೂ.4600 ಲಕ್ಷ ವೆಜೈದಲ್ಲಿ ಕಾಮಗಾರಿ 
ಕೈಗೊಳ್ಳಲಾಗಿದೆ. 


ಈ ಕಾಮಗಾರಿ ಪೂರ್ಣಗೊಂಡ ಸಂತರ ಬೀದರ್‌ ನಗರಕ್ಕೆ ಸಗಟು ನೀರು 
ಸರಬರಾಜು 22 - 2೫ ಎಂಎಲ್‌ಡಿ ಯಿಂದ 28 ಎಂಎಲ್‌ಡಿ ಗೆ 
ಹೆಚ್ಚುವರಿಯಾಗುತದೆ. 


ಮುಂದುವರೆದಂತೆ, ಕಾರಾಂಜ ಮೂಲದಿಂದ ಅಂತಿಮವಾಗಿ 2046 ೮ 
ಜನಸಂಖ್ಯೆಗೆ ಅವಶ್ಯವಿರುವ ಮಾರ್ಬಾಡುಗಳೊಂದಿಗೆ ಹೊಸ 
ಯಂತ್ರೋಪಕರಣಗಳನ್ನು ಅಳವಡಿಸಿ ಜಲಶುದ್ದೀಕರಣಗಾರವನ್ನು 4 
ಐ೦ಐಲ್‌ಡಿಗೆ ವಿಸ್ಯಾಸಿಸಲಾಗಿದೆ. | 


21 ಕೈ ಮೇಲಿ ತಿಳಿಸಿರುವ ಮಾರ್ಪಾಡುಗಳನ್ನು ಮಾಡಿ 
ಅನುಷ್ಠಾನಗೊಳಿಸಬೇಕಾಗಿತ್ತು. ಆದರೆ, ಮಾಂಜ್ರಾ ಮೂಲದ ಬದಲು ಹೊಸ 
ಯೋತ್ರೋಪಕರಣಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಇತರೆ 
ಕಾಮಗಾರಿಗಳನ್ನು ಈಗಲೇ ಮಾರ್ಪಡಿಸಿ ಹೆಚ್ಚುವರಿ ನೀರನ್ನು ಬೀದರ್‌ 


ನಗರಕ್ಕೆ ಪಂಪು ಮಾಡುವ ಕಾಮಗಾರಿಯ ಪ್ರಸ್ತಾವನೆಯು 1೦೯೮ ಹಂತದಲ್ಲಿ 
ಪರಿಶೀಲನೆಯಲ್ಲಿರುತ್ತದೆ. 


ಸೃಗಿತವಾದ ಈ ಯೋಜನೆಯನ್ನು | ಸ್ಥಗತಗಾಂಡರನ ನನವ ಫಿಲ್ಲರ್‌ ಜಃ ್ನಿ ಪುನ್‌`ಪ್ರಾರಾಧಸವ 
ಪುನರ್‌ ಪರಿಶೀಲಿಸಿ ಮತ್ತೆ! ಈ ಕೆಳಕಂಡ ಕಾರಣಗಳಿಂದ ಸಾಧ್ಯವಾಗುವುದಿಲ್ಲ. 
ಜನವಾಡ ಫಿಲ್ಕರ್‌ನ್ನು ಪುನ: 


ಪ್ರಾರಂಭಿಸಲಾಗುವುದೇ: 1 ಸದರಿ ಯೋಜನೆಯ ನೀರಿನ ಮೂಲ ಮಂಜರಾ ನದಿಯ ಜನವಾಡ 
ಪ್ರಾರಂಭಿಸುವುದಾದರೆ ಯಾವಾಗ ಬ್ಯಾರೇಜ್‌ ಆಗಿದ್ದು, ಸದರಿ ಬ್ಯಾರೇಜ್‌ ಕುಸಿದಿರುವುದರಿಂದ ಶೇಖರಣಾ 
ಪ್ರಾರಂಭಿಸಲಾಗುವುದು; ಸಾಮರ್ಥ್ಯವು ಸಂಪೂರ್ಣವಾಗಿ ಕಡಿಮೆಯಾಗಿದೆ. ' 
ಇಲ್ಲದಿದ್ಮಲ್ಲಿ ಕಾರಣಗಳನ್ನು 2. ಸದರಿ ಯೋಜನೆಯಡಿ ಅಳವಡಿಸಿರುವ ಪಿ.ಎಸ್‌.ಸಿ. ಕಚ್ಛಾ ನೀರು ಏರು 
ನೀಡುವುದು? . ಕೊಳವೇ ಮಾರ್ಗ ಹಾಗೂ ಶುದ್ಧ ನೀರು ಏರು ಕೊಳವೇ ಮಾರ್ಗ 
ಹಾಳಾಗಿರುತ್ತದೆ. 
3. ಜಾಕ್‌ವೆಲ್‌ ಮತ್ತು ಫಿಲ್ಪರ್‌ ಬೆಡ್‌ಗಳಲ್ಲಿ ಅಳವಡಿಸಲಾಗಿರುವ ಪಂಪಿಂಗ್‌ 
ಮಷಿನರಿಗಳ ವಿನ್ಯಾಸ ಅವಧಿ ಮುಗಿದಿದ್ದು 
ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 


4. ಫಿಲ್ಪರ್‌ ಬೆಡ್‌ ಸಹ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 


ಕಡತ ಸಂಖ್ಯೆಃ; ನಅಇ 49 ಪಿ.ಆರ್‌.ಜೆ 2೦೭೭ 


(ಅ.ಅ.ಖ: 
ನಗೆರಾಭವೃದ್ಧಿ ಸಜವರು 
(ಅ.ಎ. ಬಸಪರಾಜ) 


ನಗರಾಭಿವೃದ್ಧಿ ಸಜಿವರು 


